RNI No. KARBIL/2001/47147 





ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೮ ಬೆಂಗಳೂರು, ಗುರುವಾರ, ಆಗಸ್ಟ್‌ ೮, ೨೦೧೩ (ಶ್ರಾವಣ ೧೭, ಶಕ ವರ್ಷ ೧೯೩೫) ಸಂಚಿಕೆ ೩೨ 
Volume 148 Bangalore, Thursday, August 8, 2013 (Shravana 17, Shaka Varsha 1935) Issue 32 
ಭಾಗ ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಭೂಸ್ವಾಧೀನ ಕಾಯ್ದೆಯ ಕಲಂ 17ನೇ ಪಕರಣದ ಅನ್ವಯ ಪಕರಣ 4(1)ರ ಮೇರೆಗೆ ಅಧಿಸೂಚನೆ: 
ಕಮಾಂಕ: R2LAQ SR01/2012-13, ದಿನಾಂಕ: 26-06-2013 


ಈ ಕೆಳಗಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ಲಂಡೆ ಯೋಜನೆಯ 
ಜಲಾಶಯದ ಹಿನ್ನೀರಿನಲ್ಲಿ ಮುಳುಗಡೆಯಾಗಲಿದೆ ಎಂದು ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, ಕರ್ನಾಟಕ ಅಧಿನಿಯಮ 1991ರ 33ಮೂಲಕ 
ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ1894ರ 1ರ 4ನೇ ಪಕರಣದ ಉಪ ಬಂಧಗಳ ಮೇರೆಗೆ 
ಅನುಸಾರವಾಗಿ ಮೇಲೆ ನಿರ್ಧಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳು ಅಗತ್ಯವಾಗಿದೆ ಎಂದು ಈ ಮೂಲಕ ಅಧಿಸೂಚಿಸಲಾಗಿದೆ.ಹಾಗೂ ಕರ್ನಾಟಕ 
ಸರ್ಕಾರವು ಸದರಿ ಅಧಿನಿಯಮದ 4ನೇ ಪಕರಣದ (2)ನೇ ಉಪ ಪಕರಣದ ಮೂಲಕ ಪದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರಿಗೆ ಈ ಮೂಲಕ ಅಧಿಕಾರವನ್ನು ನೀಡಿರುತ್ತದೆ. 


ಸದರಿ ಅಧಿನಿಯಮದ 17ನೇ ಪಕರಣದ (1 ಮತ್ತು (4ನೇ ಉಪ ಪಕರಣದ ಮೂಲಕ ಪದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ 
ಸರ್ಕಾರವು ಈ ಪಕರಣದ ತುರ್ತಿನ ದೃಷ್ಟಿಯಿಂದ ಸದರಿ ಅಧಿನಿಯಮದ 5ಎ ಪಕರಣದ ಉಪ ಬಂಧಗಳು, ಕೆಳಗೆ ನಿರ್ಧಿಷ್ಟಪಡಿಸಲಾದ ಭೂಮಿಗಳ 
ಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲವೆಂದು ನಿರ್ದೇಶಿಸಿದೆ. (ಸರ್ಕಾರದ ಆದೇಶ ಸಂಖ್ಯೆ.ಕಂಇ 31 ಭೂಸ್ವಾಳ 2002 ದಿ:4-6-2002) 


ಸದರಿ ಭೂಮಿಗಳ ಅರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇತರ 
ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊ೦ದಿರುವ 
ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ರವರ 
ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ 
ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ 
ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ ಮಾಢುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪಕರಣದ 7ನೇ ಖಂಡದ 
(ಉಪ ಪಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 


ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು 
ಪರಿಶೀಲನೆಗೆ ಇಡಲಾಗಿದೆ. 


(೭೦೯) 


೭೧೦ 















































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೮, ೨೦೧೩ ಭಾಗ ೬ 
ಅನುಸೂಚಿ 
ಗಾಮ: ಲಿಂಗಾಪುರ ಹೋಬಳಿ: ಮಂಡಗದ್ದೆ ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ತೀರ್ಥಹಳ್ಳಿ 
ಆ 
ಭೂಸ್ವಾಧೀನ ಜಮೀನಿನ 
ಚಕ್ಕುಬಂದಿ 
ಕ್ರ ಅನುಭವದಾರರ ಜಪತ 
ಖಾತೆದಾರರ ಹೆಸರು ಸರ್ವೆ ನಂ. ತರಹೆ 
ಸಂ. ಹೆಸರು ಪೂರ್ವಕ್ಕೆ ಪಶ್ಚಿಮಕ್ಷೆ ಉತರಕ್ಷೆ ದಕ್ಷಿಣಕ್ಕೆ ವಿಸೀರ್ಣ ಆಕಾರ 
ಜಬ್‌ ದ್‌ ಲ ಸು ಡಿ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈ. 
1 2 3 4 5 6 7 8 9 10 11 
1 ಹಾಜಿರಾಬಾನು ಕೋಂ ಎಂ.ರಶೀದ್‌ ಖಾನ್‌ 108 ಸ್ವಂತ ತರಿ ಗಾಮಠಾಣ 108 111 107 2-20 12.00 
೦ ಎ 
ಉಳಿಕೆ 
2 ಜಾಹೀರಾ ಖಾತೂನ್‌ ಕೋಂ ಅಜೀಜ್‌ ಖಾನ್‌ 109/2 ಸ್ವಂತ ತರಿ 112 109/1 114 107 0-18 2.30 
3 ನಜಮುನ್ನೀಸಾ ಕೋಂ ಪ್ಯಾರೇಜಾನ್‌ 110/1 ಸ್ವಂತ ತರಿ 112 109 113 108 1-02 5.25 
4 ಫೈಯುನ್ನೀಸಾ ಕೋಂ ಅಬ್ದುಲ್‌ ಮಲೇನ್‌ 110/2 ಸ್ವಂತ ತರಿ 112 109 113 108 1-16 7-00 
5 ಅಬ್ದುಲ್‌ ಗನಿ ಬಿನ್‌ ಅಬ್ದುಲ್‌ ಖಾಲಿಕ್‌ 111/1 ಸ್ವಂತ ತರಿ ರಸ್ತೆ 112 128 108 1-15 6-58 
6 ಅಬ್ಬುಲ್‌ ಮಜೀದ್‌ ಬಿನ್‌ ಅಬ್ದುಲ್‌ ಖಾಲಿಕ್‌ 111/2 ಸ್ವಂತ ತರಿ ರಸ್ತೆ 112 128 108 1-15 6-58 
7 1, ಸೈಯದ್‌ ಸಿರಾಜ್‌ ಬಿನ್‌ ಅಕ್ಬರ್‌ 112 ಸ್ವಂತ ತರಿ 111 113 128 108 5-19 27-13 
pS ಸೈಯದ್‌ ಅರಬ್‌ ಜಾನ್‌ ಯಾನೆ ಅರಬ್‌ ಜಾನ್‌ ಬಿನ್‌ ಸೈಯದ್‌ ಅತಾಸ್‌. 
3. ಗುಲ್ಜಾರ್‌ ಬಿನ್‌ ಸೈಯದ್‌ ಅತಾಸ್‌ ಮೈ.ಗಾ.ಅಣ್ಣ ಸೈಯದ್‌ ಅರಬ್‌ ಜಾನ್‌. 
4. ಮೈಮುನ್ನೀಸಾ ಕೋಂ ಸೈಯದ್‌ ನಾಸೀರ್‌ ಯಾನೆ ಸೈಯದ್‌ 
ನಜೀರ್‌. 
8 ಸೈಯದ್‌ ಅಮೀರ್‌ ಬಿನ್‌ ಸೈಯದ್‌ ಗೌಸ್‌ 126 ಸ್ವಂತ ತರಿ ರಸ್ತೆ 126 132 128 4-20 38-50 






































ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೮, ೨೦೧೩ 


೭೧೧ 








ಭೂಸ್ವಾಧೀನ ಜಮೀನಿನ 









































ಚಕ್ಕುಬಂದಿ 
ಕ್ರ ಅನುಭವದಾರರ ಚ 
ಖಾತೆದಾರರ ಹೆಸರು ಸರ್ವೆ ನಂ. ತರಹೆ 
ಸಂ. ಹೆಸರು ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ | ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈ. 
1 2 3 4 5 6 7 8 9 10 11 
9 ಫಾತೀಮಾಭಿ ಕೋಂ ಸೈಯದ್‌ ರಜಾಕ್‌ 128 ಸ್ವಂತ ತರಿ ರಸ್ತೆ 127 128 111 3-34 19-00 
10 ಪ್ಯಾರಿಜಾನ್‌ ಬಿನ್‌ ರಶೀದ್‌ ಖಾನ್‌ 130 ಸ್ವಂತ ತರಿ ತುಂಗಾನದಿ ರಸ್ತೆ 131 129 2-08 3-05 
1] ಸೈಯದ್‌ ಇನ್ಸೂಪ್‌, ಬಾಷದ್‌ ಹಲಿಮಾಖಾತು, ಸೈಯದ್‌ ಮನ್ವರ್‌ ಪಾಷಾ, ಅಬ್ದುಲ್‌ 95/2 ಸ್ವಂತ ತರಿ 96 95/2 ತೀರ್ಥಹಳ್ಳಿ ತುಂಗಾ 1-10 6-40 
ಆರೀಫ್‌, ಮಹಮ್ಮದ್‌ ಫಾರುಕ್‌ ಸ್ವಂತ ತರಿ ಶಿವಮೊಗ್ಗ ನದಿ 
ರಸ್ತೆ 
12 ಅಬ್ದುಲ್‌ ಆರಿಫ್‌ ಬಿನ್‌ ಅಬ್ದುಲ್‌ ಜಬ್ಬಾರ್‌ 95/3 ಸ್ವಂತ ತರಿ 95/4 95/2 ರಸ್ತೆ ತುಂಗಾ 0-28 3-65 
ನದಿ 
13 ಮಹಮದ್‌ ಫಾರುಕ್‌ ಬಿನ್‌ ಅಬ್ದುಲ್‌ ಜಬ್ಬಾರ್‌. 95/4 ಸ್ವಂತ ತರಿ 96 95/3 ರಸ್ತೆ ತುಂಗಾ 0-12 1-54 
ನದಿ 
14 ಅಬಜಾ ಬಾನು ,ಕೋ೦ ಸೈಯದ್‌ ಗೌಸ್‌, ಸೈಯದ್‌ ಮುಜಬುಲ್ಲಾ ಬಿನ್‌ ಸೈಯದ್‌ 96/ ಸ್ವಂತ ತರಿ 96 96/2 ತೀರ್ಥಹಳ್ಳಿ ತುಂಗಾ 1-12 6-32 
5) ಮಿ [a ಮಿ 
ಗೌಸ್‌,ರೇಷ್ಮಾ ಕೋಂ ವಜೀದ್‌ ಸೈಯದ್‌ ಕರೀಂ ಬಿನ್‌ ಸೈಯದ್‌ ಗೌಸ್‌, ಅಬ್ದುಲ್‌ ಗನಿ ಖುಷ್ಕಿ ಶಿವಮೊಗ್ಗ ನದಿ 0-06 0-04 
ಬಿನ್‌ ಅಬ್ದುಲ್‌ ಖಾಲೀಕ್‌ ಅಬ್ದುಲ್‌ ಮಜೀದ್‌ ಬಿನ್‌ ಅಬ್ದುಲ್‌ ಖಾಲೀಕ್‌ ರಸ್ತೆ 
15 ಮಹಮ್ಮದ್‌ ಅಥೀಕ್‌, ಬಿನ್‌ ಅಬ್ದುಲ್‌ ಜಬ್ಬಾರ್‌ 96/2 ಸ್ವಂತ ತರಿ 96/1 95/2 ರಸ್ತೆ ತುಂಗಾ 0-19 2-30 
ಖುಷ್ಕಿ ನದಿ 0-04 0-03 
16 ಮಹಮದ್‌ ರಫೀಕ್‌ ಬಿನ್‌ ಅಬ್ದುಲ್‌ ಜಬ್ಬಾರ್‌ 96/3 ಸ್ವಂತ ತರಿ 96/2 96/4 ರಸ್ತೆ ತುಂಗಾ 0-19 2-30 
ನದಿ 0-04 0-03 


































































































೭೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೮, ೨೦೧೩ ಭಾಗ ೬ 
ಭೂಸ್ವಾಧೀನ ಜಮೀನಿನ 
ಚಕ್ಕುಬಂದಿ 
ಕ್ರ ಅನುಭವದಾರರ ಚ 
ಖಾತೆದಾರರ ಹೆಸರು ಸರ್ವೆ ನಂ. ತರಹೆ 
ಸಂ ಹೆಸರು ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸೀರ್ಣ ಆಕಾರ 
ಬ ಜ್‌ ದ್‌ ಬ್‌ er) 
ಸ.ನಂ. ಸ.ನಂ ಸ.ನಂ ಸ.ನಂ. ಎ.ಗುಂ. ರೂ.ಪೈ. 
1 2 3 4 5 6 7 8 9 10 11 
17 ಮಹಮದ್‌ ಫಾರುಕ್‌ ಬಿನ್‌ ಅಬ್ದುಲ್‌ ಜಬ್ಬಾರ್‌ 96/4 ಸ್ವಂತ ತರಿ 96/3 95 ರಸ್ತೆ ತುಂಗಾ 0-10 1-21 
ನದಿ 0-01 0-01 
ಜುಮ್ಲಾ 29-12 
ತುಲನಾತಕ ತಃಖೆ 
೬ fr) 
ಗಾಮ: ಲಿಂಗಾಪುರ ಹೋಬಳಿ: ಮಂಡಗದ್ದೆ ತಾಲ್ಲೂಕು:ತೀರ್ಥಹಳ್ಳಿ ಜಿಲ್ಲೆ: ಶಿವಮೊಗ್ಗ 
ಎ 





ತುಂಗಾ ಮೇಲ್ದಂಡೆ ಯೋಜನೆ 


ತುಂಗಾ ಮೇಲ್ಲಂಡೆ ಯೋಜನೆ 
ಕಿ.ಮೀ. 35,700 ರಲ್ಲಿ ಎಸ್ಕೇಪ್‌ 


ತುಂಗಾ ಮೇಲ್ದಂಡೆ ಯೋಜನೆ 
ಹಿನ್ನೀರು ಮುಳುಗಡೆಗೆ 

















4 4 ಸರ್ವೆ ನಂಬರಿನ ಒಟ್ಟು ವಿಸೀರ್ಣ ಜಲಾಶಯದ ಹಿನ್ನೀರು ನಿರ್ಮಾಣಕ್ಕೆ 
| ಪು ids ್ಧ A ಭೂಸ್ವಾಧೀನಪಡಿಸಿಕೊಳ್ಳುತ್ತಿರುವ 
3 XY ವಿ ಮುಳುಗಡೆ ಭೂಸ್ವಾಧೀನಪಡಿಸಿಕೊಂಡ 
ಹೆಚ್ಚುವರಿ ವಿಸ್ತೀರ್ಣ ಜಸ್‌ 
ಐಸು ಖರಾಬು ಬಾಕಿ ಎಕರೆ-ಗುಂಟೆ ಎಕರೆ-ಗುಂಟೆ ಎಕರೆ-ಗುಂಟೆ 

1 108 3-21 0-02 3-10 2-20 — 2-20 

2 109/2 5-1) — 5-12 0-18 — 0-18 

3 110/1 1-02 — 1-02 1-02 — 1-02 
















































































ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೮, ೨೦೧೩ ೭೧೩ 
ತುಂಗಾ ಮೇಲ್ಪಂಡೆ ಯೋಜನೆ 
ತುಂಗಾ ಮೇಲಂಡೆ ಯೋಜ 
ತುಂಗಾ ಮೇಲ್ದಂಡೆ ಯೋಜನೆ | ಕಿ.ಮೀ. 35,700 ರಲ್ಲಿ ಎಸ್ಕೇಪ್‌ i 
ಡೆ ಹಿನ್ನೀರು ಮುಳುಗಡೆಗೆ 
ಸರ್ವೆ ನಂಬರು ಮತು ಹಿಸೆ ಸರ್ವೆ ನಂಬರಿನ ಒಟ್ಟು ವಿಸ್ತೀರ್ಣ ಜಲಾಶಯದ ಹಿನ್ನೀರು ನಿರ್ಮಾಣಕ್ಕೆ 
ಕ್ರಮ ಸಂಖ್ಯೆ ಸು ಇ ಭೂಸ್ವಾಧೀನಪಡಿಸಿಕೊಳ್ಳುತ್ತಿರುವ 
3 ಲ ತುತು ಮುಳುಗಡೆ ಭೂಸ್ವಾಧೀನಪಡಿಸಿಕೊಂಡ ೪ 
ಹೆಚ್ಚುವರಿ ವಿಸ್ತೀರ್ಣ ಭನ 
ಐಸು ಖರಾಬು ಬಾಕಿ ಎಕರೆ-ಗುಂಟೆ ಎಕರೆ-ಗುಂಟೆ ಎಕರೆ-ಗುಂಟೆ 
4 110/2 1-16 — 1-16 1-16 — 1-16 
ಈ 11/1 1-15 — 1-15 1-15 — 1-15 
6 111/2 1-15 — 1-15 1-15 — 1-15 
7 112 5-10 0-02 5-1] 5-10 — 5-10 
8 126 13-24 — 13-24 4-20 — 4-20 
9 128 3-34 0-02 3-32 3-34 — 3-34 
10 130 2-08 0-02 2-06 2-08 — 2-08 
1] 95/2 3-15 — 3-15 1-10 — 1-10 
12 95/3 0-28 — 0-28 0-28 — 0-28 
13 95/4 0-12 — 0-12 0-12 — 0-12 
14 96/1 0-18 — 0-18 1-12 — 1-12 
0-06 0-06 
15 96/2 0-23 — 0-23 0-19 — 0-19 
0-04 0-04 










































































ಕಂದಾಯ ಸಚಿವಾಲಯ 
ತಿದ್ದುಪಡಿ ಆದೇಶ 


ಸಂಖ್ಯೆ : ಕಂಇ 203 ಭೂಸ್ವಾಬೆ 2012, ಬೆ೦ಗಳೂರು, ದಿನಾಂಕ 27-06-2013 


೭೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೮, ೨೦೧೩ ಭಾಗ ೬ 
ತುಂಗಾ ಮೇಲ್ಪಂಡೆ ಯೋಜನೆ 
ತುಂಗಾ ಮೇಲ್ದಂಡೆ ಯೋಜನೆ | ಕಿ.ಮೀ. 35,700 ರಲ್ಲಿ ಎಸ್ಕೇಪ್‌ SE 
y ಮ i ಕೆ ಹಿನ್ನೀರು ಮುಳುಗಡೆಗೆ 
ಸ ಸೆ ಸರ್ವೆ ನಂಬರಿನ ಒಟ್ಟು ವಿಸ್ತೀರ್ಣ ಜಲಾ ಹಿನ್ಸೀ ಶೆ 
ನ್‌ ಸರ್ವೆ ನಂಬರು ಮತ್ತು ಹಿಸ್ಸೆ ಹಿ ಟ್‌ ಸ ಪ ಭೂಸ್ವಾಧೀನಪಡಿಸಿಕೊಳ್ಳುತ್ತಿರುವ 
3 ಲ ee ಮುಳುಗಡೆ ಭೂಸ್ವಾಧೀನಪಡಿಸಿಕೊಂಡ ೪೨ 
ಹೆಚ್ಚುವರಿ ವಿಸ್ತೀರ್ಣ ಭನ 
ಐಸು ಖರಾಬು ಬಾಕಿ ಎಕರೆ-ಗುಂಟೆ ಎಕರೆ-ಗುಂಟೆ ಎಕರೆ-ಗುಂಟೆ 
16 96/3 0-23 — 0-23 0-19 — 0-19 
0-04 0-04 
17 96/4 0-11 — 0-1] 0-10 — 0-10 
0-01 0-01 
ಜುಮ್ಲಾ 29-12 
P.R.125 ಜಿಲ್ಲಾಧಿಕಾರಿ, 
50-50 ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಸರ್ಕಾರದ ಆದೇಶ ಸಂಖ್ಯೆ : ಕಂಇ 203 ಭೂಸ್ವಾಬೆ 2012, ದಿನಾಂಕ 28-03-2013 ರಲ್ಲಿ ಓದಲಾಗಿದೆ ಎ೦ಬ ಭಾಗದ ಕ್ರಮ ಸಂಖ್ಯೆ 1 ರಲ್ಲಿ ಇರುವ “ಭೂಸ್ವಾಧೀನ ಅಧಿನಿಯಮ 1894 (ತಿದ್ದುಪಡಿ ಅಧಿನಿಯಮ 1984) 


ಕಲಂ 4(1) ಮೇರೆಗೆ ಅಧಿಸೂಚನೆ ಸಂಖ್ಯೆ : 
ಹೊರಡಿಸಲಾಗಿರುವ ಅಧಿಸೂಚನೆ ಸಂಖ್ಯೆ ಕ ಎಲ್‌ಎಕ್ಯೂ/ಸಿಆರ್‌/10/2010-11, ದಿನಾಂಕ 21-03-2012” ಎಂದು ಓದಿಕೊಳ್ಳತಕ್ಕದ್ದು. 


೧.೧. 120 
50 -25 


ಎಲ್‌ಎಕ್ಯೂಸಿಆರ್‌/18/2011-12, ದಿನಾಂಕ 09-03-2012” ಎನ್ನುವುದನ್ನು ತಿದ್ದಿಕೊಂಡು “1894 ಭೂಸ್ವಾಧೀನ ಅಧಿನಿಯಮ (ತಿದ್ದುಪಡಿ ಅಧಿನಿಯಮ 1991) ಕಲಂ 4(1)ರ ಮೇರೆಗೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಲಲಿತಾ ಹೆಚ್‌. ಹಂದಿಗೋಳ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ, (ಭೂಸ್ವಾಧೀನ-2 ಮತ್ತು ಪುನರ್ವಸತಿ) 





೭೧೫ 


ಕ್‌ 
ಸ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗ 


ಭಾಗ ೬ 


೮, ೨೦೧೩ 





ಕಂದಾಯ ಸಚಿವಾಲಯ 


ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 


ಕ್ರಮಾಂಕ : RD 21 AQT 2013 ದಿನಾಂಕ: 10/07/2013 


ಶಕ್ಕಾಗಿ ಅಂದರೆDoubling of track between yeshwantpur-Tumkur proposed 


at 


€ಗಿ 


ುದ್ದೆ 


೯ಜನಿಕ ೮ 


ಹ 
ಊ 


ತನೆ 


೧0 
ನಿಬಲಲರ 


ರೆಗೆ ಅಧಿಸ 


[J 


pe) 
ಖೀ 


ಸ್ವಾಧೀನ ಕಾಯ್ದೆ 1894 ರ ಕಲಂ 4(1) ರ 


goods yard at Kyatsandra ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು Tumkur ಜಿಲ್ಲೆ 


ಕ್ರ 


07:LAQ/SR/6/2012-13 ,ದಿನಾಂಕ :13/08/2012 


ನ್‌ 
ಉಲ 


ದ (2ನೆ 


1894ರ (ಕೇಂದ್ರ ಅಧಿನಿಯಮ 1894)(1)5ಎ ಪ್ರಕರಣ 


ದ್‌್‌ 
೦ 


ಕ ಕಾಯ್ದೆ 33/1991 


[J 
Ve) 


೯ 


ಹಿ ಕನಾ 


W 
1 


ಸದರಿ 


ಪಡಿಸಿದ ಉದ್ದೇಶಕ್ಕಾಗಿ 


ತು 
WwW 


ಟ್ಟಾಗಿರ 


ರಕ್ಕೆ ಮನದ 


ಡ್‌ 


ಗು 


ದರಿ 


ಹ್‌ 
ಗು 


ಸ-ವಿಭಾಗ, Tumkur ಇವರನ್ನು 


ಅನುಸೂಚಿ 


ಗ್ರಾಮ : ತಿಮ್ಹಾಪುರ 


ಹೋಬಳಿ : ಊರ್ಡಿಗೆರೆ 


ತಾಲ್ಲೂಕು : Tumkur 


: Tumkur 


ಜಿಲ್ಲೆ 





ಭೂಸ್ವಾಧೀನದ ಜಮೀನಿನ ವಿವರ 


ಆಕಾರ 


0-40 





ವಿಸ್ತೀರ್ಣ 


0.13.04 





ಚಕ್ಕು ಬಂದಿ 


ಪಶ್ಚಿಮ 





ದಕ್ಷಿಣ 





ಪೂರ್ವ 


ಬ್ಲಾಕ್‌ 2 








ಉತ್ತರ 


ಲೋ ರಸ್ತೆ 


ಲ 





ತರಹೆ 


ಯುಪಿ 
ಖ್ಯ 





ಸರ್ವೆ ನಂ 


4/*/2 





ಅನುಭವದಾರರ 


ರು 





ಖಾತೆದಾರರ ಹೆಸರು 


., B. ಬೋರೆಗೌಡ 


ಬಲೇ 


ಔ.ಗಂಗಾಧರಯ 








Agricultural 


ಇ 





1 








೭೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೮, ೨೦೧೩ 


ಭಾಗ ೬ 








ಕ್ರ. ಅನುಭವದಾರರ 
ಖಾತೆದಾರರ ಹೆಸರು 
ಹೆಸರು 


2 


ಸರ್ವೆ ನಂ 


ತರಹೆ 


ಚಕ್ಕು ಬಂದಿ 


ಭೂಸ್ವಾಧೀನದ ಜಮೀನಿನ ವಿವರ 





ಪೂರ್ವ 


ದಕ್ಷಿಣ 


ವಿಸ್ತೀರ್ಣ ಆಕಾರ 




















2 ಶಂಭಣ್ಣ/ಲೇ, ಈಶ್ವರಪ್ಪ 4/*/2 ಖುಷ್ಕಿ ರೈಲ್ವೇ ರಸ್ತೆ ಸ.ನಂ.4/3 ಸನಂ.412 ರ ಸನಂ.412 0.9.08 0-28 
ಉಳಿಕೆ ಬ್ಲಾಕ್‌ 2 
3 5.ಸುರೇಶ್‌/ಲೇ.ಓ.!1, ಸಿದ್ದಲಿಂಗಯ್ಯ 4/*/2 ಖುಷ್ಕಿ ರೈಲ್ವೇ ರಸ್ತೆ ಸನಂ.413 ಸನಂ.412 ರ ಸ.ನಂ.4/2 0.9.08 0-0.28 
ಬ್ಲಾಕ್‌ 3 ಉಳಿಕೆ ಬ್ಲಾಕ್‌ 1 
ರೈಲ್ವೇ ರಸ್ತೆ ಸ್ಮನಂ.40ರ ಸನಂ.4/2 ರ ಕ್ಯಾತಸಂದ್ರ 0.32.04 
ಬ್ಲಾಕ್‌ 2 ಉಳಿಕೆ ಗ್ರಾಮದ ಗಡಿ 
4 T. ಉಮಾದೇವಿ/ಬಿನ್‌ ಗಂಗಮ್ಮ- ಭೂ.ಪ 4/*/3 ಖುಷ್ಕಿ ರೈಲ್ವೇ ರಸ್ತೆ ಸ.ನಂ, 40ರ ಸನಂ. 413 ರ ಸನಂ. 4/2 0.17.04 0-52 
ಉಳಿಕೆ ಉಳಿಕೆ 
ರೈಲ್ವೇ ರಸ್ತೆ ಸನಂ, 40ರ ಸನಂ, 40ರ ಸನಂ. 4/2 0.17.04 























ಉಳಿಕೆ 














DESIGNATION : ಸಹಾಯಕ ಆಯುಕ್ತರು 
LAOCIRCLE : ಸಹಾಯಕ ಆಯುಕ್ತರ ಕಛೇರಿ, ತುಮಕೂರು ಉಪ-ವಿಭಾಗ 


LAOLOCATION : ತುಮಕೂರು 


P.R. 124 
SC-25 





Village Extents: 1.9.08 








ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ-2, ಬೆಂಗಳೂರು 





